ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 17 ನೇ ಮಾರ್ಚ್‌, 2020 


ಕೆ.ಐ.ಎ.ಡಿ.ಬಿ. ಸ್ಥಾಪನೆ ಕುರಿತು 
ಶ್ರೀ ಪ್ರಾಣೇಶ್‌ ಎಂ. ಕೆ.(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 
162 (1162) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಕೆ.ಐ.ಎ.ಡಿ.ಬಿ. ಸ್ಥಾಪನೆಯಾಗಿದ್ದು ಯಾವಾಗ ; ಸ್ಥಾಪನೆಯ ಉದ್ದೇಶವೇನು ; ಸ್ಥಾಪನೆಗೊಂಡಾಗಿನಿಂದ 
ಇಲ್ಲಿಯವರೆಗೂ ರೈತರಿಂದ ಸ್ಥಾಧೀನಪಡಿಸಿದ ಭೂಮಿಯ ವಿಸ್ತಾರವೆಷ್ಟು ; (ಜಿಲ್ಲಾವಾರು ವಿವರ ನೀಡುವುದು) 


(ಆ) ಸ್ವಾಧೀನಪಡಿಸಿಕೊಂಡ ಭೂಮಿಯನ್ನು ಯಾವ ಯಾವ ಕೈಗಾರಿಕೆಗಳಿಗೆ ಯಾವ ಯಾವ ಉದ್ದೇಶಕ್ಕಾಗಿ ನೀಡಲಾಗಿದೆ ; 
ನೀಡಲಾಗಿದ್ದ ಕೈಗಾರಿಕೆಗಳು ಅವರುಗಳಿಗೆ ಸಂಬಂಧಿಸಿದ ಕೈಗಾರಿಕೆಯನ್ನು ಸ್ಥಾಪಿಸಿದ್ದಾರೆಯೇ ; ಇಲ್ಲವಾದ್ದಲ್ಲಿ ಕೈಗೊಂಡ 
ಕ್ರಮಗಳೇನು ; 


(ಇ) ಈವರೆಗೂ ಹಂಚಿಕೆಯಾಗದೇ ಉಳಿದಿರುವ ಜಮೀನಿನ ವಿಸ್ಟೀರ್ಣವೆಷ್ಟು ; (ಜಿಲ್ಲಾವಾರು ಸಂಪೂರ್ಣ ಮಾಹಿತಿ ನೀಡುವುದು) 


(ಈ) ಹಂಚಿಕೆಯಾಗದೇ ಉಳಿದಿರುವ ಜಮೀನನ್ನು ಯಾವ ಕಾಲಮಿತಿಯಲ್ಲಿ ಹಂಚಿಕೆ ಮಾಡಲಾಗುವುದು ? 


